ಕರ್ನಾಟಕ ವಿಧಾನ ಪರಿಷತು 


|: | ಶ್ರೀ ಕೆ.ಟಿ.ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) 
:| 1053 


ಮಾನ್ಯ ಸದಸ್ಯರ ಹೆಸರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 


ಉತ್ತರಿಸಬೇಕಾದ ದಿನಾಂಕ [22122021 | 
ಉತ್ತರಿಸಬೇಕಾದ ಸಚಿವರು : | ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 
ಪ್ರಶ್ನ ಉತ್ತರ 


ವಸತಿ ಯೋಜನೆಗಳು ಯಾವುವು ನಿಯಮಿತದ ಮೂಲಕ ಈ ಕೆಳಕಂಡ ವಸತಿ ಯೋಜನೆಗಳನ್ನು 


' ಅಸುಷ್ಠಾನಗೊಳಿಸಲಾಗುತ್ತಿದೆ: - 


ರಾಜ್ಯ ಸರ್ಕಾರದ ಯೋಜನೆಗಳು: 


* ಬಸವ ವಸತಿ ಯೋಜನೆ 
* ಡಾ.ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ ಯೋಜನೆ (ಗ್ರಾಮೀಣ) 
* ದೇವರಾಜ್‌ ಅರಸು ವಸತಿ ಯೋಜನೆ (ಗ್ರಾಮೀಣ) 


ಕೇಂದ್ರ ಪುರಸ್ಕೃತ ಯೋಜನೆಗಳು: 


* ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ಗ್ರಾಮೀಣ). 
ನಿವೇಶನ ಯೋಜನೆಗಳು: 
* ಮುಖ್ಯ ಮಂತ್ರಿಗಳ ಗ್ರಾಮೀಣ ನಿವೇಶನ ಯೋಜನೆ. 


ಪೂರ್ಣಗೊಂಡು 65S ಪ್ರಗತಿ ಮ್ಹೂಡಲಾದ ಮನೆಗಳ ಭೌತಿಕ ಪ್ರಗತಿಗನುಗುಣವಾಗಿ ಅಸುದಾನ 
ಯಾಗಿದ್ದರ, ಫಲಾನುಭವಿಗಳಿಗೆ | 

ಬಿಡುಗಡೆ  ಮಾಡಲಾಗುತಿತ್ತ. ಪ್ರಸ್ತುತ ಫಲಾನುಭವಿಗಳಿಗೆ 
ಅನುದಾನ ಬಿಡುಗಡೆಯಾಗುವ ಕ್‌ 

ಅನುಕೂಲವಾಗಲೆಂದು ಇಂದಿರಾ ್ಯಪ್‌ ಮತ್ತು ವಿಜಿಲ್‌ ್ಯಷ್‌ ಅನ್ನು 


ವಿಳಂಬವಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಒಗ್ಗೂಡಿಸಿ ಇಂದಿರಾ ವಿಜಿಲ್‌ ಆಪ್‌ ಎಂಬ ಸರಳೀಕೃತ ತಂತ್ರಾಂಶವನ್ನು 


ಅನುದಾನವನ್ನು ಫಲಾನುಭವಿಗಳಿಗೆ ' ದಾಖಲಿಸಿದ ಪ್ರತಿಯೊಬ್ಬ ಫಲಾನುಭವಿಯ ಖಾತೆಗೆ ವಿಳಂಬವಿಲ್ಲದಂತೆ 
ಬಿಡುಗಡೆ ಮಾಡಲು ಸರ್ಕಾರ | ಸ್ಪಹಾಯ ಧನ ಜಮೆ ಆಗುತಿದೆ. 

ಕೈಗೊಂಡ ಕ್ರಮಗಳೇನು; (ವಿವರ § 

ನೀಡುವುದು) 


(ಅ) | ಗ್ರಾಮೀಣ ಪ್ರದೇಶಗಳಲ್ಲಿ ನೀಡುವ | ಸರ್ಕಾರವು ಗ್ರಾಮೀಣ ಪ್ರದೇಶದಲ್ಲಿ ರಾಜೀವ್‌ ಗಾಂದಿ ವಸತಿ ನಿಗಮ 


NA SEES RE ಜಾ ಮ ವ ಮಾ ಾವನನವಮವೂನಮಧನನನವನವವನನನವಾವವವನಾವನಟವ 
(ಆ) ಈ ವಸತಿ ' ಯೋಜನೆಗಳಲ್ಲಿ' ವಿವಿಧ ವಸತಿ ಯೋಜನೆಗಳಡಿ ಮಂಜೂರಾದ ಮನೆಗಳಿಗೆ 
ತಂತವಾನು; ಕಾಮಗಾರಿ | ಇಂದಿರಾ ಮನೆ ಆ್ಯಪ್‌ ಮತ್ತು ವಿಜಿಲ್‌ ಆಪ್‌ ಮುಖಾಂತರ ಜಿ.ಪಿ.ಎಸ್‌. ' 


(ಇ) | ಬಂದಿದ್ದಲ್ಲಿ, ತ್ವರಿತಗತಿಯಲ್ಲಿ ಅಳವಡಿಸಿದ್ದು, ಸದರಿ ಆಪ್‌ ಮೂಲಕ ಜಿ.ಪಿಎಸ್‌. ಅಧಾರಿತ ಪ್ರಗತಿ 


\ 


| 
| 


| 
| 
| 


| 
| 


| 
\ 
| 
| 
| 
| 
| 


(ಈ) | ಕಳೆದ 2 ವರ್ಷಗಳಿಂದ ಗ್ರಾಮೀಣ 
ಭಾಗದಲ್ಲಿ ಎಷ್ಟು ವಸತಿಗಳನ್ನು 
ನೀಡಲಾಗಿದೆ; (ವಿವರ ನೀಡುವುದು) 
ಇಲ್ಲವಾದಲ್ಲಿ ಯಾವಾಗ ಮಂಜೂರಾತಿ 
ನೀಡಲಾಗುವುದು? (ವಿವರ 
ನೀಡುವುದು) 


(ಸಂಖ್ಯೆ :ವಇ 478 ಹೆಚ್‌ಎಎಂ 2021) 


2019-20 ಹಾಗೂ 2020-21 ರಲ್ಲಿನ 2 ವರ್ಷಗಳಲ್ಲಿ 


' ಗ್ರಾಮೀಣ ಪ್ರದೇಶದಲ್ಲಿ 61356 ಮನೆಗಳನ್ನು ಮಂಜೂರು 


ಮಾಡಲಾಗಿದೆ. ವಿವರ ಕೆಳಕಂಡಂತಿದೆ:- 


| 7 ಮಂಜೂರಾದ 
ಯೋಜನೆ - | ಮನೆಗಳು 
ದೇವರಾಜ ಅರಸು ವಸತಿ | 2019-20 492 
ಯೋಜನೆ (ಗ್ರಾಮೀಣ) ET 
| ಯೋಜನೆ (ಗ್ರಾಮೀಣ) 


2019-20 40685 


SS 


ಒಟ್ಟು 61356 


se: 


2021-22ನೇ ಸಾಲಿಗೆ ವಿವಿಧ ವಸತಿ ಯೋಜನೆಗಳಡಿ 
ಗ್ರಾಮೀಣ ಪ್ರದೇಶಕ್ಕೆ 4 ಲಕ್ಷ ಮನೆಗಳ ಗುರಿ ನಿಗಧಿಪಡಿಸಲಾಗಿದ್ದು, | 
ಸದರಿ ಗುರಿಗೆ ಸಂಬಂಧಿಸಿದಂತೆ ಗ್ರಾಮೀಣ ಪ್ರದೇಶದ ಗ್ರಾಮ 
ಪಂಚಾಯತ್‌ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಅರ್ಹ 


' ಫಲಾನುಭವಿಗಳ ಆಯ್ಕೆಗೆ ಸೂಚನೆ ನೀಡಲಾಗಿದ್ದು, ಈ ಸಂಬಂಧ ಆಯ್ಕೆ ' 


£L 


ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. 


ನ್‌ 
(ವಿ. ಸೋಮಣ್ಣ) 


ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


